ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಬೀದರ್‌ ಸಹಕಾರ ಸಕ್ಕರೆ ಕಾರ್ಬಾನೆ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 
350 (188) ಮಾನ್ಯ ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಸಹಕಾರ ಸಕ್ಕರೆ ಕಾರ್ಬಾನೆಗೆ 2018-19ನೇ ಸಾಲಿನ ಹಂಗಾಮು ನಡೆಸಲು 20 ಕೋಟಿ ರೂ. ಸಾಲ ನೀಡಿರುವುದು 
ನಿಜವೇ ; ಹೌದಾದಲ್ಲಿ ಮಾಹಿತಿ ನೀಡುವುದು ; 


(ಆ) ಸಾಲ ನೀಡಿರುವ ಹಣ ಸಂಪೂರ್ಣ ಖರ್ಚಾಗಿದೆಯೇ ; ಖರ್ಚಾಗಿದ್ದಲ್ಲಿ, ಯಾವ ಯಾವ ಕಾರ್ಯಕ್ಕೆ ಖರ್ಚು ಮಾಡಲಾಗಿದೆ ? 
(ಸಂಪೂರ್ಣ ವಿವರ ನೀಡುವುದು) 


